ಕರ್ನಾಟಿಕ ವಿಧಾನ ಪರಿಷತ್ತು 


ಚುಳೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 816 
ಸಧಸ್ಯರ ಹೆಸರು ಶ್ರೀ ಎನ್‌.ಅಪ್ಕಾಜಿ ಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ 20.09.2021 
ಉತ್ತರಿಸುವ ಸಚಿವರು ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು. 
. ಪ್ರಶ್ನೆ ಉತ್ತರ 
ಅ) | ಮಂಡ್ಯ ಜಿಲ್ಲೆ ವ್ಯಾಪ್ತಿಯಲ್ಲಿ ಪ್ರಸ್ತುತ ಪುಸ್ತುತ ಮಂಡ್ಯ ಜಿಲ್ಲೆ ವ್ಯಾಪ್ತಿಯಲ್ಲಿ ಒಟ್ಟು 63 ಸಂಖ್ಯೆ 
ನಿರಂತವಾಗಿ ಎಷ್ಟು ಸಮಯ ರೈತರ | ವಿದ್ಯತ್‌ ಉಪಕೇಂದ್ರಗಳಿದ್ದು, 260 ಸಂಖ್ಯೆ ಫೀಡರ್‌ ಗಳಿಂದ 
ಪಂಪ್‌ಸೆಟ್ಕಗೆ . ವಿದ್ಯುತ್‌ | ರೈತರ ನೀರಾವರಿ ಪಂಪ್‌ ಸೆಟ್‌ ಗಳಿಗೆ ವಿದ್ಯುತ್‌ ಸರಬರಾಜು 
ನೀಡಲಾಗುತ್ತಿದೆ: ಈ ಸಂಬಂಧ! ಮಾಡಲಾಗುತ್ತಿದೆ. ಸದರಿ ಫೀಡರ್‌ ಗಳ ಪೈಕಿ ತಾಂತ್ರಿಕ ಸಾಧ್ಯತೆ! 
ಸರ್ಕಾರದ ಸುತ್ತೋಲೆಯನ್ವಯ | ಇರುವ 40 ಫೀಡರ್‌ ಗಳಲ್ಲಿ (ಮಳವಳ್ಳಿ ತಾಲ್ಲೂಕಿನ 1 ಸಂಖ್ಯೆ | 
| ಎಷ್ಟು ಸಮಯ ವಿದ್ಯುತ್‌ | ಉಪಕೇಂದ್ರದಿಂದ ಹೊರಹೊಮ್ಮುವ 3 ಸಂಖ್ಯೆಯ ಫೀಡರ್‌, 
ಪೂರೈಸಬೇಕು. (ಪಸ್ತುತ | ಶ್ರೀರಂಗಪಟ್ಟಣ ತಾಲ್ಲೂಕಿನ "2 ಸಂಖ್ಯೆ ಉಪಕೇಂದ್ರಗಳಿಂದ 
ಪೂರೈಸುತ್ತಿರುವ ವಿವರವನ್ನು | ಹೊರಹೊಮ್ಮುವ 2 ಪೀಡರ್‌ ಹಾಗೂ ಕೆ.ಆರ್‌. ಪೇಟೆ ತಾಲ್ಲೂಕಿನ 
| ತಾಲೂಕುವಾರು ನೀಡುವುದು) 6 ಸಂಖ್ಯೆಯ ಉಪಕೇಂದ್ರಗಳಿಂದ ಹೊರಹೊಮ್ಮುವ 35 
ಫೀಡರ್‌ ಗಳಲ್ಲಿ) ರೈತರ ನೀರಾವರಿ ಪಂಪ್‌ ಸೆಟ್‌ ಗಳಿಗೆ ಪ್ರಸ್ತುತ; 
ಪ್ರತಿದಿನ ಹಗಲಿನ ವೇಳೆಯಲ್ಲಿ ನಿರಂತರ 7 ಗಂಟೆಗಳ ಕಾಲ 3 
ಫೇಸ್‌ ವಿದ್ಯುತ್‌ ಸರಬರಾಜು. ಪೂರೈಸಲಾಗುತ್ತಿದೆ. 
ತಾಂತಿಕ ಸಾಧ್ಯತೆ ಇಲ್ಲದ ವಿದ್ಯುತ್‌ ಉಪಕೇಂದ್ರಗಳಿಂದ 
ಹೊರಹೊಮ್ಮುವ 220 ಸಂಖ್ಯೆಯ ಗಾಮೀಣ/ಕೃಷಿ ವಿದ್ಯತ್‌ 
ಫೀಡರ್‌ ಗಳಲ್ಲಿ ಪ್ರಸ್ತುತ ಪ್ರತಿದಿನ ಹಗಲು ವೇಳೆ 400 ಗಂಟಿ. 
ಹಾಗು ರಾತ್ರಿ 3:00 ಗಂಟೆ, ಒಟ್ಟು 7:00 ಗಂಟೆಗಳ ಕಾಲ 3 ಫೇಸ್‌ 
ವಿದ್ಯುತ್‌ ಸರಬರಾಜು ಮಾಡಲಾಗುತ್ತಿದೆ. 
ಅನಿವಾರ್ಯ ಸಂದರ್ಭಗಳಲ್ಲಿ ವಿದ್ಯುತ್‌ ಲಭ್ಯತೆ 
ಉತ್ಪಾದನೆ ಕುಂಠಿತವಾದಾಗ ಅಥವಾ ವಿದ್ಯುತ್‌ ಜಾಲದಲ್ಲಿ 
ಅಡಚಣೆ ಉಂಟಾದಾಗ ಮಾತ್ರ ತಾತ್ಕಾಲಿಕವಾಗಿ ವಿದ್ಯುತ್‌ ; 
ಜಾಲದ ಸುರಕ್ಷತಾ ದೃಷ್ಟಿಯಿಂದ ಅಲ್ಲ ಪ್ರಮಾಣದಲ್ಲಿ, ವಿದ್ಯುತ್‌ 
ಕಡಿತ ಮಾಡಲಾಗುತ್ತದೆ. | 
ಆ | ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ ಹೊಸದಾಗಿ ಸ್ಥಾಪಿಸಲು 
ಹೊಸದಾಗಿ 66/11 ಕೆ.ವಿ ವಿದ್ಯುತ್‌ ! ಉದ್ದೇಶಿಸಲಾಗಿರುವ 66/11 ಕೆ.ವಿ. ವಿದ್ಯುತ್‌ ವಿತರಣಾ ಕೇಂದ್ರಗಳ 
ವಿತರಣಾ ಕೇಂದ್ರಗಳ ಅವಶ್ಯಕತೆ! ತಾಲ್ಲೂಕುವಾರು ಕಾಮಗಾರಿಗಳ ಮಾಹಿತಿಗಳನ್ನು 
ಇದೆ: (ತಾಲ್ಲೂಕುವಾರು ವಿವರ | ಅನುಬಂಧದಲ್ಲಿ ಒದಗಿಸಲಾಗಿದೆ. 
| ನೀಡುವುದು)” | 
ಇ) |ಸಾಗಮಂಗಲ ' ತಾಲ್ಲೂಕು ಕಸಬಾ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕು ಕಸಬಾ ಹೋಬಳಿ 
ಹೋಬಳಿ ಬಾಳಿನಕೊಪ್ಪಲು | ಬಾಳನಕೊಪ್ಪಲು (ಪಡುವಲಪಟ್ಟಿಣ) ವ್ಯಾಪ್ತಿಯಲ್ಲಿ 1*125 
(ಪಡುವಲಪಟ್ಟಿಣ) ವ್ಯಾಪ್ತಿಯಲ್ಲಿ | ಎಂ.ಬಿ.ಎ 66/11 ಕೆ ವಿ ವಿತರಣಾ ಕೇಂದ್ರ ಸ್ಥಾಪಿಸುವ 
66/11 ಕೆವಿ ವಿತರಣಾ ಘಟಕ |ಪ್ರಸ್ಥಾವನೆಯು ದಿನಾಂಕ 18.05.2020 ರಂದು ನಡೆದ 8ನೇ[ 
ಸ್ಥಾಪಿಸಲು ಮಂಜೂರಾತಿ | ಟಿ.ಸಿ.ಸಿ. ಎಮ್‌ ನಲ್ಲಿ ಅನುಮೋದನೆಗೊಂಡಿರುತ್ತದೆ. ಸದರಿ ಬಿವಿ 
ಆಗಿದ್ದರೂ ಈವರೆವಿಗೂ ಈ | ಕೇಂದ್ರ ನಿರ್ಮಿಸಲು ಸರ್ಕಾರಿ ಜಾಗವನ್ನು ಗುರುತಿಸಿ ಮಂಜೂರು 
ಕಾಮಗಾರಿ ಮಾಡಿಕೊಡಲು ದಿನಾಂಕ 18.06.2020 ರಂದು ತಹಶಿಲ್ಮಾರ್‌, 


pe 


2- | L 


1 ಪ್ರಾರಂಭವಾಗದಿರುವುದು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ: ವಿಳಂಬಕ್ಕೆ 
ಕಾರಣಗಳೇನು: ಯಾವ 
ಕಾಲಮಿತಿಯೊಳಗೆ ಈ ಕಾಮಗಾರಿ 


ನಾಗಮಂಗಲ ರವರಿಗೆ ಪತ್ರ ಬರೆಯಲಾಗಿತ್ತು, ಆದರೆ ಆ 


ಜಮಿೀೀನು ಈಗಾಗಲೇ ಬೇರೆಯವರಿಗೆ ಮಂಜೂರಾಗಿದೆ ಎಂದು |. 


ಕಂದಾಯ ಇಲಾಖೆಯಿಂದ ತಿಳಿದು ಬಂದಿರುವುದರಿಂದ | 
ಪರ್ಯಾಯ ಜಮೀನನ್ನು ಗುರುತಿಸುವ ಕಾರ್ಯ ಪ್ರಗತ್ತಿಯಲ್ಲಿದೆ. 


ಪೂರ್ಣಗೊಳ್ಳುವುದು: 
ಈ) | ಇದೇ ಸಮಯದಲ್ಲಿ ತಾಲ್ಲೂಕು ಚಾಮುಂಡೇಶ್ವರಿ ವಿದ್ಯತ್‌ ಸರಬರಾಜು ವಿಗಮ ನಿಯಮಿತದ ! 

ವ್ಯಾಪ್ಲಿಯಲ್ಲಿ' ಮಂಜೂರಾದ | ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ವ್ಯಾಪ್ತಿಯಲ್ಲಿ ಮಾದಿಹಳ್ಳಿ, 
' ಮಾದಿಹಳ್ಳಿ, ಜಬುರಡಗುಂಟಿ, | ಬುರಡಗುಂಡೆ; ನೀಲಕಂಠನಹಳ್ಳಿ, ಗೊಂಡೇನಹಳ್ಳಿ ವಿತರಣಾ 
j ವೀಲಕಂಠನಹಳ್ಳಿ, : ಗೊಂಡೇನಹಳ್ಳಿ ಘಟಕಗಳ ಕಾಮಗಾರಿಗಳಿಗೆ ಸ್ಥಳ ಗುರುತಿಸುವ ಹಂತದಲ್ಲಿದೆ. 
| ವಿತರಣಾ ಘಟಕಗಳ ಕಾಮಗಾರಿ! 
ಯಾವ ಹಂತದಲ್ಲಿದೆ: ಘಟಕವಾರು 
ವಿವರ ನೀಡುವುದು) 

ಉ) | ನಾಗಮಂಗಲ ತಾಲ್ಲೂಕು | ಚಾಮುಂಡೇಶ್ವರಿ ವಿದ್ಯತ್‌ ಸರಬರಾಜು ನಿಗಮ ನಿಯಮಿತದ 
ಕಾಳಿಂಗಹಳ್ಳಿ ಗ್ರಾಮ ಪಂಚಾಯಿತಿ | ಮಂಡ್ಯ ಜಿಲ್ಲೆ ನಾಗಮಂಗಲ . ತಾಲ್ಲೂಕು ಕಾಳಿಂಗಹಳ್ಳಿ 
ವ್ಯಾಪ್ತಿಯ ಅಂಕನಹಳ್ಳಿ, | ಗಾಮಪಂಚಾಯಿತಿ ವ್ಯಾಪ್ತಿಯ ಅಂಕನಹಳ್ಳಿ ಕವಲಗುಂದಿ, 
ಹೊಸೂರು, ದೊಡ್ಡಗುಣ, | ಹೊಸೂರು, ದೊಡ್ಮಗುಣಿ, ಶಿವನಹಳ್ಳಿ ಕತ್ತರಗುಪ್ಪೆ ಗ್ರಾಮಗಳಿಗೆ 
| ಶಿವನಹಳಿ  ಕವಲಗುಂದಿ ಮತು | ನಿರಂತರ ವಿದ್ಯುತ್‌ ಸಂಪರ್ಕ ಕಲ್ಪಿಸಲು ಡಿಡಿಯುಜಿಜಿವೈ ಅಡಿಯಲ್ಲಿ 
!3ತಲ ಗುಪೆ ಗಾಮಗಳ wy ಮೈಲಾರಪಟ್ಟಣ ಫೀಡರ್‌ ಅನ್ನು ಪ್ರಸ್ತಾಪಿಸಲಾಗಿತ್ತು. ಅವಾರ್ಡ್‌ 
ಬ 2 ಇ | ಮೊತ್ತ ಹಾಗೂ ಯೋಜನೆಯ ಅವಧಿ ಪೂರ್ಣಗೊಂಡಿದ್ದರಿಂದ ಸದರಿ 
ಇಲ್ಲಿಯವರೆವಿಗೂ ನಿರಂತರ | ಗ್ರಾಮಗಳಲ್ಲಿ ಡಿಡಿಯುಜಿಜಿವೈ ಯೋಜನೆಯಡಿ ಕಾಮಗಾರಿಗಳನ್ನು 
ವಿದ್ಯುತ್‌ ಸಂಪರ್ಕ ಯೋಜನೆಯಡಿ ಕೈಗೊಳ್ಳಲು ಸಾಧ್ಯವಾಗಿರುವುದಿಲ್ಲ. 
ವಿದ್ಯತ್‌ ನೀಡದೇ ಇರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 
| ವಿಳಂಬಕ್ಕೆ ಕಾರಣಗಳೇನು: 
ವಿಳಂಬಕ್ಕೆ ಕಾರಣರಾದ ಇಲಾಖಾ 
ಅಧಿಕಾರಿಗಳ ವಿರುದ್ದ ಯಾವ ಕ್ರಮ 
ಕೈಗೊಳ್ಳಲಾಗಿದೆ:, (ವಿವರ 
ನೀಡುವುದು) | _ | 

ಊ) | ಈ ಗ್ರಾಮಗಳಿಗೆ ಯಾವ ಚಾವಿಸನಿನಿಯ ಮಂಡ್ಯ `ಜಿಲ್ಲೆ ನಾಗಮಂಗಲ ತಾಲ್ಲೂಕು 
ಕಾಲಮಿತಿಯೊಳಗೆ ನಿರಂತಠ | ಕಾಳಿಂಗಹಳ್ಳಿ ಗ್ರಾಮಪಂಚಾಯಿತಿ ವ್ಯಾಪ್ತಿಯ ಅಂಕನಹಳ್ಳಿ 
ವಿದ್ಯುತ್‌ ಯೋಜನೆ ಅನುಷ್ಠಾನ ಕವಲಗುಂದಿ, ಹೊಸೂರು, ದೊಡ್ಮಗುಣಿ, ಶಿವನಹಳ್ಗಿ, ಕತ್ತರಗುಪ್ಟೆ 
ಮಾಡಲಾಗುವುದು? (ವಿವರ ಗ್ರಾಮಗಳಿಗೆ ಹೊಸದಾಗಿ ವಡೆರಹಳಿ ವಿದ್ಯುತ್‌ ವಿತರಣಾ 
ನೀಡುವುದು) ಕೇಂದ್ರದಿಂದ ಹೊಸ ಫೀಡರ್‌ ನಿರ್ಮಿಸಲು.ರೂ.1.25 ಕೋಟಿ ಮೊತ್ತಕ್ಕೆ 
'ಅಂದಾಜುಪಟ್ಟಿ ': " ತಯಾರಿಸಿದ್ದು, ್ಣRರSS - ಯೋಜನೆಯಡಿ | 
.| ಕಾಮಗಾರಿಯನ್ನು ಕೈಗೊಳ್ಳಲಾಗುವುದು. 
ಸಂಖ್ಯೆ: ಎನರ್ಜಿ 213 ಇಬಿಎಸ್‌ 2021 

(ವಿ ಸುನಿಲೌ'ಥಮೌಾರ್‌) 
ಇಂಧನ ಹಾಗೂ ಕನ್ನಡ 


ಮತ್ತು ಸಂಸ್ಕೃತಿ ಸಚಿವರು. 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ.ಎನ್‌.ಅಪ್ಪಾಜಿ ಗೌಡ ರವರ ಚುಕೆ, 


ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:816ಕೆ ಅನುಬಂಧ 


- ಮರಿಚ್ವ ಜಲ ವ್ಯಾಪಿ, ಯಲ್ಲಿ ಹೊಸದಾಗಿ ಸ್ಥಾಪಿಸಲು ಉದ್ದೇಶಿಸಿರುವ 66/11 ಕೆವಿ 


ವಿದ್ಯುತ್‌ 'ವಿತರಣಾ ಕೇಂದ್ರಗಳ ತಾಲ್ಲೂಕುವಾರು ವಿವರಗಳು 


(ಪಡುವಲಕೊಪ್ಪಲು) 66/11 ' 


1 ಕೇವಿ. 


ಈ] ಕಾಮಗಾರಿ ಹೆಸರು ತಾಲ್ಲೂಕು. ಪ್ರಸ್ತುತ ವಸ್ತು ಸ್ಥಿತಿ 
1 ನಾಗಮಂಗಲ ರಲಿ ನಾಗಮಂಗಲ | ಕಾಮಗಾರಿಯು ಪ್ರಗತಿಯಲ್ಲಿದೆ. 
PR _ ಸದರಿ ಪ್ರಸ್ಮಾವನೆಯು 86ನೇ ಟಿಸಿಸಿಎಮ್‌ ನಲ್ಲಿ 
: ನ § | ಅನುಮೋದನೆಗೊಂಡಿದ್ದು, ಸರ್ಕಾರಿ ಜಮೀನನ್ನು 
2 ಪ್ರದೇಶ" 220/66. ಕಿ ವಿದ್ಯುತ್‌ ಮದ್ದೂರು | ಕವಿಪ್ರನಿನಿಗೆ ದಿನಾಂಕ 220920200 ರಂದು 
"| 2 ತರಣಾ ಕೇ೦ದು " 8 ಹಸ್ತಾಂತರಿಸಲಾಗಿದ್ದು, ಅಂದಾಜು ಹಟ್ಟಿ 
ಖೆ 4 ತಯಾರಿಕ ಹಂತದಲ್ಲಿದೆ. _ 
ಸದರಿ ಪ್ರಸ್ನಾವನೆಯು 86ನೇ . ಟಿಸಿಸಿಎಮ್‌ ನಲ್ಲಿ 
ಸುಂಕತೊಣ್ಣೂರು: 1*8 ಅನುಮೋದನೆಗೊಂಡಿದೆ. ಸರ್ಕಾರಿ ಜಮೀನು : 
3 ಎಂವಿಎ, 66/11 ಕೆವಿ ಪಾಂಡವಪುರ ಹಂಚಿಕೆಯಾಗಿ ಹಸ್ಥಾಂತರಗೊಂದಡಿದೆ. ; 
ಅಂದಾಜುಪಟ್ಟಿ ತಯಾರಿಕಾ ಹಂತದಲ್ಲಿದೆ. 
ನಾರಾಯಣಪುರ/ಕಡಬ: 18 "ಸದರಿ ಪುಸ್ನಾ ನನಯ 80ನೇ ಟೆಸಿಸಿಎಮ್‌ ನಲ್ಲಿ 
p ಎಂವಿಎ; 66/11 ಕವಿ ಪಾಂಡವಪುರ ಅನುಮೋದನೆಗೊಂಡಿದ್ದು, ಸರ್ಕಾರಿ ಜಮೀನು 
ಕೆ.ಆರ್‌.ಪೇಟೆ-ಬೂಕನಕೆರೆ ಹಂಚಿಕೆಯಾಗಿದೆ. . ಅಂದಾಜುಪಟ್ಟೆ ತಯಾರಿಸುವ | 
ವಿಲೊ ಲೈನ್‌ - 1 ಸ್ಟಾನ್‌ ಹಂತದಲ್ಲಿದೆ. 
ಮಡುವಿನಕೋಡಿ / ಸದರಿ ಪ್ರಸ್ಥಾವನೆಯು 86ನೇ ಟೆಸಿಸಿಎಮ್‌ EN 
RN _ ಅನುಮೋದನೆಗೊಂಡಿದೆ. ಸರ್ಕಾರಿ ಜಮೀನು 
5 ದೂಧ್ಯಯಾಬೀನರಾ್ಲ ' 8 ಕೆ.ಆರ್‌.ಪೇಟೆ | ಜ್ರಂಚಿಕೆಯಾಗಿದೆ. ವಿಸ್ಪತ ವರದಿ ಯೋಜನೆ 
ನ ತಯಾರಿಕಾ ಹಂತದಲ್ಲಿದೆ. 
1. ಸದರಿ ಪ್ರಸ್ಮಾವನೆಯು 79ಸೇ ಟಿಸಿಸಿಎಮ್‌ . ನಲ್ಲಿ 
6 ಬೀರುವಳ್ಳಿ / ಮಂಚಿಬೀಡು 1*8 ಕೆ.ಆರ್‌.ಪೇಟೆ ಅನುಮೋದನೆಗೊಂಡಿದ್ದು, ಸರ್ಕಾರಿ ಜಮೀನನ್ನು 
ಐಂವಿಎ, 66/11 ಕೇವಿ ರ | ಸ್ವಾಧೀನಪಡಿಸಿಕೊಳ್ಳುವ ಕಾರ್ಯ ಪ್ರಗತಿಯಲ್ಲಿದೆ. 
- ವಿಸ್ಟೃತ ವರದಿ ಯೋಜನೆ ತಯಾರಿಕೆ ಹಂತದಲ್ಲಿದೆ. | 
ಈಚಲುಗುಡ ಕಾವಲ್‌ / ಸದರಿ ಪುಸ್ಮಾವನೆಯು 73ನೇ ಟಿಸಿಸಿಎಮ್‌ ನಲ್ಲಿ 
_ R _ ಅನುಮೋದನೆಗೊಂಡಿದ್ದು, ಸರ್ಕಾರಿ ಜಮೀನು! 
7 | ಮಾದಾಪುರ | ಗಾಣದಹಳ್ಳಿ ಳಿ | ಕಆರ್‌ವೇಟ | ವಿಚಿಕೆಯಾಗಿ ಹಸಾಲತರಗೂಂದಿದೆ. 
' ಅಂದಾಜುಪಟ್ಟಿ ತಯಾರಿಕಾ ಹಂತದಲ್ಲಿದೆ. 4 
ಬಾಳಿನಕೊಷ್ಟಲು ಸದರಿ ಪ್ರಸ್ನಾ ವನೆಯು 83ನೇ ಟೆಸಿಸಿಎಮ್‌ ನಲ್ಲಿ | 
8 ನಾಗಮಂಗಲ | ಅನುಮೋದನೆಗೊಂಡಿದ್ದು, ಜಮೀನು 


ಗುರುತಿಸುವ ಕಾರ್ಯ ಪ್ರಗತಿಯಲ್ಲಿದೆ. 


